KA/ BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ನವೆಂಬರ್ ೪, ೨೦೧೦ (ಕಾರ್ತಿಕ ೧೩ , ಶಕ ವರ್ಷ ೧೯೩೨) | ಸಂಚಿಕೆ ೪೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು ಅಧಿಕಾರಿಗಳು , 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 442 ಸಅಸೇ 2010 , ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2010 


ಪ್ರೋ || ಎಸ್. ಮಾದೇಶ್ವರನ್, ಪ್ರಾಧ್ಯಾಪಕರು , ಸೆಂಟರ್ ಫಾರ್ ಎಕನಾಮಿಕ್ ಸ್ಟಡೀಸ್ ಆಂಡ್ ಪಾಲಿಸಿ, ಇನ್ಸ್ಟಿಟ್ಯೂಟ್ ಫಾರ್ 
ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ (ISEC), ಬೆಂಗಳೂರು ಇವರನ್ನು ಕರ್ನಾಟಕ ಸಿವಿಲ್ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 
1977 ರ ನಿಯಮ 16 ರನ್ವಯ ಪ್ರಕಾರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 283 ಸಅಸೇ 2010, ದಿನಾಂಕ : 12 - 07 - 2010 ರಲ್ಲಿ ಸೃಜಿಸಲಾದ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಸೃಜಿಸಲಾದ ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ ( ಮೌಲ್ಯಮಾಪನ) 
ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. 
ಇವರ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು - 3) 


ANNEXURE 


The Terms and Conditions For Contract Appointment of Professor S . Madeswaran , 
Special Officer (Evaluation ), Planning , ProgrammeMonitoring and Statistics Department 


1. PERIOD OF CONTRACT : 

The period of contract of Sri S . Madeswaran , Professor, ISEC is for the period of two years or so long as the 
service of S . Madeswaran , are required in the said office ,whichever is earlier. 


2. THE COMMENCEMENT AND TERMINATION OF CONTRACT : 

The contract shall commence on the date on which the official takes charge of the post under the State Government 
and ends on the date on which he hands over charge of the post under the Government. 
3 . PAY AND OTHER ALLOWANCES : 

During the period of contract Sri S. Madeswaran shallbe entitled to pay including DA/HRA/CCA admisible to him in 
his parent organization . 
4 . LEAVE RULES : 
He willbe governed by the leave rules applicable to him in the parent organization . 

( ೬೦೧) 


೬೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೪, ೨೦೧೦ 


ಭಾಗ- ೨ 


5 . LIC ANNUITY SCHEME : 

The Government shall pay Management contribution towards LIC Annuity Scheme as per ISEC Rules. 
6 . P .F . CONTRIBUTIONS : 

Contribution plus D . A . shall be deducted from salary of the employees everymonth at the rates prevailing as per 
ISEC rules land shall be remitted to ISEC together with employer s contribution by the Government. 
GRATUTITY FUND CONTRIBUTION : 

Government Shall Pay contribution towards service gratuity as per ISEC Rules . 
8. MEDICAL CONCESSION : 

The Official Shall be entitled to the medical attendance as per the Karnataka Government Servants (Medical 
Attendance ) Rules 1963. 


9 . 


He shall perform the functions of Special Officer and attend to all work entrusted to him from time by the said office . 


10. 


He shall perform his duties diligently and he shallmaintain strict secrecy in respect of official information which he 

comes to know in the course of his duties . 
11. He shall be liable to reimburse to Government all the losses which the Governmentmay sustain due to mis -conduct 
of any sort on his part . 

This order is issued with the concurrence of Finance Department vide Note No : FD 1417 Services -1/2010 , 
Dated : 15 - 09 - 2010 . 

A . R . VIJAYANANDA SHARMA, 
Under Secretary to Government, 

Department of Personnel and 
ಪಿ . ಆರ್‌ . 1507 

Administrative Reforms (Services- 3) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 464 ಎಸ್‌ಎಸ್‌ಟಿ 2010, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2010 
ದಿನಾಂಕ : 30 - 09 - 2010ರಂದು ಅಯೋಧ್ಯ ರಾಮ ಜನ್ಮ ಭೂಮಿ- ಬಾಬರಿ ಮಸೀದಿ ವಿವಾದ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ , 
ಅಲಹಾಬಾದ್ ರವರು ತೀರ್ಪು ನೀಡಲಿದ್ದು, ಈ ಸಂಬಂಧದಲ್ಲಿ ಗದಗ ಜಿಲ್ಲೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ 
ದಂಡ ಪ್ರಕ್ರಿಯಾ ಸಂಹಿತೆ 1974ರ ( ಕೇಂದ್ರ ಕಾಯ್ದೆ ಕಲಂ 21) ರಲ್ಲಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಸಂಹಿತೆಯಡಿ 
ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಈ ಕೆಳಕಂಡ ಪಟ್ಟಿಯ ಕಲಂ ( 2) ರಲ್ಲಿ ಹೆಸರಿಸಿರುವ ಅಧಿಕಾರಿಗಳನ್ನು ದಿನಾಂಕ : 30 - 9 - 2010 
ರಿಂದ 1-10 - 2010ರವರೆಗೆ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ( 4) ರಲ್ಲಿ 
ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ ಆದೇಶಿಸಲಾಗಿದೆ. 


ಅ . ಸಂ . 


ಅಧಿಕಾರಿಯ ವಿವರ 


ತಾಲ್ಲೂಕು 


ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳೆಂದು ನೇಮಕ 
ಮಾಡಬೇಕಾದ ಕಂದಾಯ ವಲಯ 


01. 


- 03 


04 


_ 02 
ಸಹಾಯಕ ಕಾರ್ಯದರ್ಶಿಗಳು , 


ಗದಗ ವಲಯ 


ಜಿಲ್ಲಾ ಪಂಚಾಯತ್, ಗದಗ 


ಗದಗ 


02 


ಬೆಟಗೇರಿ ವಲಯ 


03 


ಮುಂಡರಗಿ 


04 


ಮುಂಡರಗಿ 


ಡಂಬಳ 


05 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಗದಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಗದಗ 
ಸಹಾಯಕ ನಿರ್ದೇಶಕರು, ಮೀನುಗಾರಿಕಾ ಇಲಾಖೆ, ಗದಗ 
ಜಂಟಿ ನಿರ್ದೆಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗದಗ. 
| ಉಪ- ನಿರ್ದೆಶಕರು , ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಗದಗ 

ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು , ಗದಗ 
| ಜಿಲ್ಲಾ ಜಲಾಯನಯನ ಅಭಿವೃದ್ಧಿ ಅಧಿಕಾರಿಗಳು , ಗದಗ 


ನರಗುಂದ 


06 


ನರಗುಂದ ವಲಯ 
ಕೊಣ್ಣೂರ ವಲಯ 
ರೋಣ ವಲಯ 
ನರೇಗಲ್ ವಲಯ 


07 


08 


ರೋಣ 
| ಈ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪ , ೨೦೧೦ 


೬೦೩ 


09 


ಹೊಳೆಆಲೂರ ವಲಯ 


10 . 


ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು , ಗದಗ 
ಯೋಜನಾ ನಿರ್ದೆಶಕರು , ಡಿಆರ್‌ಡಿಎ, ಜಿ . ಪಂ ., ಗದಗ. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿರಹಟ್ಟಿ 


11 


ಶಿರಹಟ್ಟಿ 
ಶಿರಹಟ್ಟಿ 

ಲಕ್ಷೇಶ್ವರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ . ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಪಿ . ಆರ್ , 1508 


ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 463 ಎಸ್ ಎಸ್ಟಿ 2010 , ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2010 
ದಿನಾಂಕ 30 - 09 - 2010ರಂದು ಅಯೋಧ್ಯ ರಾಮ ಜನ್ಮ ಭೂಮಿ - ಬಾಬರಿ ಮಸೀದಿ ವಿವಾದ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ , 
ಅಲಹಾಬಾದ್ ರವರು ತೀರ್ಪು ನೀಡಲಿದ್ದು, ಈ ಸಂಬಂಧದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ 
ದಂಡ ಪ್ರಕ್ರಿಯಾ ಸಂಹಿತೆ 1974ರ (ಕೇಂದ್ರ ಕಾಯ್ದೆ ಕಲಂ 21 )ರಲ್ಲಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಸಂಹಿತೆಯಡಿ 
ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಈ ಕೆಳಕಂಡ ಪಟ್ಟಿಯ ಕಲಂ ( 2) ರಲ್ಲಿ ಹೆಸರಿಸಿರುವ ಅಧಿಕಾರಿಗಳನ್ನು ದಿನಾಂಕ: 30 - 9 
2010ರಂದು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ (3) ರಲ್ಲಿ ನಮೂದಿಸಿರುವ 
ಸ್ಥಳಗಳಿಗೆ ನೇಮಿಸಿ ಆದೇಶಿಸಲಾಗಿದೆ. 


ಕ್ರ . ಸಂ . 


ಅಧಿಕಾರಿಯ ಹೆಸರು ಮತ್ತು ಪದನಾಮ 


ಕ್ಷೇತ್ರ ವ್ಯಾಪಿ 


- 


2 


3 


01 | ಶ್ರೀ ಜಿ. ಎಸ್ . ಪಾಟೀಲ್, ಸ . ಕಾ . ನಿ . ಅ ., ಲೋ . ಇ . ಶಹಾಪುರ 


ಶಹಾಪುರ 


ಶ್ರೀ ಜಿ . ಎಂ . ಡೊಳ್ಳಿ, ಸಹಾಯಕ ನಿರ್ದೆಶಕರು, ಕ. ಭೂ . ಸ .ನಿ., ಶಹಾಪುರ 


ಶಹಾಪುರ 


03 


| 


ಶ್ರೀ ಬಿ . ಸಿ ತೋಂಟಗಂಟಿ, ಸ . ಕಾ . ನಿ . ಅ . ಪಂ . ರಾ . ಇಂ . ಶಹಾಪುರ 


ಶಹಾಪುರ 


ಶಹಾಪುರ 


| ಶ್ರೀ ಗುರಣ್ಣ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಹಾಪುರ | 
05 | ಶ್ರೀ ಹಣಮಂತರಾಯ ಓಲೆಕಾರ , ಸಿ. ಡಿ. ಪಿ. ಒ., ಶಹಾಪುರ 


ಶಹಾಪುರ 


06 


ಶ್ರೀ ಎ . ರಾಜಣ್ಣ, ಸಹಾಯಕ ಕೃಷಿ ನಿರ್ದೆಶಕರು, ಶಹಾಪುರ 


ಶಹಾಪುರ 


ಶ್ರೀ ರಾಜು ಬಿ . ದೇಶಮುಖ , ಸಹಾಯಕ ನಿರ್ದೆಶಕರು, ಪಶುಸಂಗೋಪನಾ | ಶಹಾಪುರ 
ಇಲಾಖೆ, ಶಹಾಪುರ 


ಶಹಾಪುರ 


| ಶ್ರೀ ಸಿದ್ದಣ್ಣ ಮಾನಶಿವಣಿ, ಅಕ್ಷರ ದಾಸೋಹ ಅಧಿಕಾರಿಗಳು, ಶಹಾಪುರ 
| ಶ್ರೀ ಭೀಮರಾಯ ಸ. ಕಾ .ನಿ. ಅ., ಲೋ . ಇ . ಸುರಪುರ 


ಸುರಪುರ 


ಶ್ರೀ ಚನ್ನಬಸಪ್ಪ ಮೊಕಾರೆ, ಸ. ಕಾ . ನಿ . ಅ . ಪಂ . ರಾ . ಇ೦ , ಸುರಪುರ 


ಸುರಪುರ 


ಸುರಪುರ 


11 | ಶ್ರೀ ಪಲ್ಲಾರೆಡ್ಡಿ, ಕಾ . ನಿ.ಅ., ತಾಲ್ಲೂಕು ಪಂಚಾಯತ್, ಸುರಪುರ 
12 | ಶ್ರೀ ವೀರೇಶ ಬಿರಾದಾರ, ವಿಶೇಷ ತಹಸೀಲ್ದಾರ, ಹುಣಸಗಿ 


ಸುರಪುರ 


ಸುರಪುರ 


13 ಶ್ರೀ ಥಾಮಸ್ ದೊಡ್ಡಮನಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು , ಸುರಪುರ 

| ಶ್ರೀ ಶಾಂತಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸುರಪುರ 
15 ಶ್ರೀ ಶಿವರಾಜ ಅರಣ್ಯಾಧಿಕಾರಿಗಳು, ಸುರಪುರ 


ಸುರಪುರ 


ಸುರಪುರ 


16 


ಶ್ರೀ ರಾಜಶೇಖರರೆಡ್ಡಿ, ಸ . ಕಾ . ನಿ . ಅ., ಲೋ . ಇ., ಯಾದಗಿರಿ 


ಯಾದಗಿರಿ 


17 | ಶ್ರೀ ವೀರಭದ್ರಪ್ಪ, ಕಾ . ನಿ. ಅ., ತಾಲ್ಲೂಕು ಪಂಚಾಯತ್, ಯಾದಗಿರಿ 


ಯಾದಗಿರಿ 


18 | ಶ್ರೀ ಅಭಿಮನ್ಯು, ಸ. ಕಾ . ನಿ. ಅ., ಜಿ. ಪಂ . ಇಂ . ವಿಭಾಗ, ಯಾದಗಿರಿ 


ಯಾದಗಿರಿ 


೬೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪ , ೨೦೧೦ 


ಭಾಗ - ೨ 


19 | ಶ್ರೀ ರಾಘವೇಂದ್ರರಾವ ಸಹಾಯಕ ನಿರ್ದೆಶಕರು, ಕೃಷಿ ಇಲಾಖೆ, ಯಾದಗಿರಿ 


| ಯಾದಗಿರಿ 


ಶ್ರೀ ಆರ್. ಬಿ , ಮಜರಹುಸೇನ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , ಯಾದಗಿರಿ 


ಯಾದಗಿರಿ 


21 | ಶ್ರೀ ಸೈಯದ್ ಇನಿಬ್ ಅಲಿ, ವಲಯ ಅರಣ್ಯಾಧಿಕಾರಿಗಳು, ಯಾದಗಿರಿ 


ಯಾದಗಿರಿ 


ಯಾದಗಿರಿ 


ಯಾದಗಿರಿ 


22 | ಶ್ರೀ ನಾರಾಯಣಸ್ವಾಮಿ , ಶಿಶು ಅಭಿವೃದ್ಧಿ ಅಧಿಕಾರಿಗಳು, ಯಾದಗಿರಿ 

ಶ್ರೀ ಕಾರ್ಯದರ್ಶಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ, ಯಾದಗಿರಿ 
24 | ಶ್ರೀ ದೇವದುರ್ಗ, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, 

ತಾಲ್ಲೂಕು ಪಂಚಾಯತ್ , ಯಾದಗಿರಿ 


ಯಾದಗಿರಿ 


25 


ಶ್ರೀ ಸುರೇಶ ಜಾಧವ, ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು, ಯಾದಗಿರಿ 


ಯಾದಗಿರಿ 


26 ಸಹಾಯಕ ನಿರ್ದೆಶಕರು, ಪಶುಸಂಗೋಪನಾ ಇಲಾಖೆ, ಯಾದಗಿರಿ 

ಯಾದಗಿರಿ 
27 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ಇಲಾಖೆ, ಯಾದಗಿರಿ 

ಯಾದಗಿರಿ 


28 | ಶ್ರೀ ಕೆಂಚಪ್ಪ , ಸಹಾಯಕ ನಿರ್ದೇಶಕರು, ಜಲಾನಯನ ಇಲಾಖೆ, ಯಾದಗಿರಿ 


| ಯಾದಗಿರಿ 


29 


ಶ್ರೀ ಪ್ರವೀಣಕುಮಾರ , ಸಹಾಯಕ ನಿರ್ದೆಶಕರು, ಜಲಾನಯನ ಇಲಾಖೆ, ಯಾದಗಿರಿ 


ಯಾದಗಿರಿ 


30 


|| ಸಾಮಾಜಿಕ ವಲಯ , ಅರಣ್ಯಾಧಿಕಾರಿಗಳು, ಯಾದಗಿರಿ 


ಯಾದಗಿರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಪಿ . ಆರ್ , 1509 


ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 460 ಎಸ್ ಎಸ್ಟಿ 2010, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2010 
ದಿನಾಂಕ : 30 - 09 - 2010 ರಂದು ಅಯೋಧ್ಯ ರಾಮ ಜನ್ಮ ಭೂಮಿ- ಬಾಬರಿ ಮಸೀದಿ ವಿವಾದ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ , 
ಅಲಹಾಬಾದ್ ರವರು ತೀರ್ಪು ನೀಡಲಿದ್ದು, ಈ ಸಂಬಂಧದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ 
ದಂಡ ಪ್ರಕ್ರಿಯಾ ಸಂಹಿತೆ 1974ರ(ಕೇಂದ್ರ ಕಾಯ್ದೆ ಕಲಂ 21) ರಲ್ಲಿರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಸಂಹಿತೆಯಡಿ 
ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಈ ಕೆಳಕಂಡ ಪಟ್ಟಿಯ ಕಲಂ ( 2) ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ದಿನಾಂಕ : 30 - 09 -2010 
ರಿಂದ 04 - 10 - 2010 ರವರೆಗೆ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ಕಲಂ (3) ರಲ್ಲಿ 
ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ ಆದೇಶಿಸಲಾಗಿದೆ. 


ಕ್ರ. ಸಂ . 


ಅಧಿಕಾರಿಯ ಹೆಸರು ಮತ್ತು ಪದನಾಮ 


ಕ್ಷೇತ್ರ ವ್ಯಾಪ್ತಿ 


ಡಾ. ಶರಣಬಸಪ್ಪಾ ನೀಲಂಗೆ, ಉಪ- ನಿರ್ದೇಶಕರು, | ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ, ಗುಲ್ಬರ್ಗಾ , 
ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ, 
ಗುಲ್ಬರ್ಗಾ . 
ಶ್ರೀ ರವಿಕಿಣಒಂಟಿ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು | ಚೌಕ್ ಪೊಲೀಸ್ ಠಾಣೆ, ಗುಲ್ಬರ್ಗಾ. 
( ಸಣ್ಣ ನೀರಾವರಿ), ಗುಲ್ಬರ್ಗಾ 
ಶ್ರೀ ಆರ್.ಎಸ್. ಯಳಮಲೆ, ಆಯುಕ್ತರು, ನಗರಾಭಿವೃದ್ದಿ | ಬ್ರಹ್ಮಪೂರ ಪೊಲೀಸ್ ಠಾಣೆ, ಗುಲ್ಬರ್ಗಾ. 
[ ಪ್ರಾಧಿಕಾರ, ಗುಲ್ಬರ್ಗಾ, 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪, ೨೦೧೦ 


೬೦೫ 


ಶ್ರೀ ಜಯಪ್ಪಾ, ಉಪ ನಿರ್ದೇಶಕರು, ಆಹಾರ ಮತ್ತು ರೋಜಾಪೊಲೀಸ್ ಠಾಣೆ, ಗುಲ್ಬರ್ಗಾ. 
ನಾಗರೀಕ ಸರಬರಾಜು ಇಲಾಖೆ, ಗುಲ್ಬರ್ಗಾ, 
ಶ್ರೀ ಆರ್ .ಎಸ್ . ಬಿರಾದಾರ್ , ಕಾರ್ಯನಿರ್ವಾಹಕ ಗ್ರಾಮೀಣ ಪೊಲೀಸ್ ಠಾಣೆ, ಗುಲ್ಬರ್ಗಾ, 
ಅಧಿಕಾರಿಗಳು, ತಾಲ್ಲೂಕು ಪಂಚಾಯಿತಿ, ಗುಲ್ಬರ್ಗಾ, 
ಶ್ರೀ ಚನ್ನಬಸಪ್ಪಾ ಮುದೋಳ, ಉಪ ಯೋಜನಾ | ನ್ಯೂ ರಾಘವೇಂದ್ರ ಕಾಲೋನಿ ಪೊಲೀಸ್ ಠಾಣೆ, 
ಸಂಯೋಜಕರು (Dy- pc ) ಸರ್ವ ಶಿಕ್ಷಣ ಅಭಿಯಾನ, ಗುಲ್ಬರ್ಗಾ . 
ಗುಲ್ಬರ್ಗಾ, 
ಶ್ರೀ ವಸಂತ ವಿ .ಕುಲಕರ್ಣಿ, ಉಪ ಕಾರ್ಯದರ್ಶಿಗಳು, | ಅಶೋಕ ನಗರ ಪೊಲೀಸ್ ಠಾಣೆ, ಗುಲ್ಬರ್ಗಾ, 
ಜಿಲ್ಲಾ ಪಂಚಾಯತ್ , ಗುಲ್ಬರ್ಗಾ. 
ಶ್ರೀ ಸಮದ್ ಪಟೇಲ್, ಸಹಾಯಕ ನಿರ್ದೇಶಕರು, ಕೃಷಿ ಮಹಾತ್ಮ ಬಸವೇಶ್ವರ ಪೊಲೀಸ್ ಠಾಣೆ, ಗುಲ್ಬರ್ಗಾ , 
ಇಲಾಖೆ, ಗುಲ್ಬರ್ಗಾ, 
ಶ್ರೀ ಬಸವರಾಜ , ಯೋಜನಾ ಮೌಲ್ಯಮಾಪನ | ವಿಶ್ವ ವಿದ್ಯಾಲಯ ಪೊಲೀಸ್ ಠಾಣೆ, ಗುಲ್ಬರ್ಗಾ. 
ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ, 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು ) 


ಪಿ . ಆರ್ , 1510 


HIGH COURT OF KARNATAKA 

NOTIFICATION 
No. LCA-II. 238 /2010 , Bangalore , Dated : 24th September, 2010 


Sri K .A . Panchalingaiah , Chief Administrative officer , District & Sessions Court, Mysore , is permitted to retire from 
service with effect from the afternoon of 30 - 10 - 2010 (since 31- 10 -2010 falls on Sunday), on attaining the age of superannuation , 
under Rule 95 ( 1) of K . C .S .Rules. 

By Order, 

K .V . VENKATESH , 
PR, 1511 

ASSISTANT REGISTRAR 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 106 ಅಪಸೇ 2010, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್, 2010 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ/ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ / ಆಡಳಿತಾಧಿಕಾರಿ/ ಆಡಳಿತ ಸಹಾಯಕ ಹಾಗೂ ವ್ಯವಸ್ಥಾಪಕ ವೃಂದದ ಅಧಿಕಾರಿಗಳು 60 ವರ್ಷಗಳ ವಯೋಮಿತಿಯನ್ನು 
ಪೂರೈಸುವುದರಿಂದ, ಅವರ ಹೆಸರಿನ ಮುಂದೆ ನಮೂದಿಸಲಾದ ದಿನಾಂಕದಂದು ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ 
ನೀಡಿದೆ. 

ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಗಳಿದ್ದಲ್ಲಿ, ಅದನ್ನು ಇವರ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸತಕ್ಕದ್ದು. 

ಸರ್ಕಾರದಿಂದ / ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಂದ ಮುಂದಿನ ಸ್ಪಷ್ಟ ಆದೇಶ ಬರುವವರೆಗೆ ಅವರುಗಳ ತಾತ್ಕಾಲಿಕ 
ಪಿಂಚಣಿಯನ್ನು ( Provisional Pension) ಮಾತ್ರ ಬಿಡುಗಡೆಗೊಳಿಸಲು ಮಹಾಲೇಖಪಾಲರು ಕ್ರಮ ಕೈಗೊಳ್ಳತಕ್ಕದ್ದು. 


ಅಧಿಕಾರಿಯ ಹೆಸರು 


ಕ್ರ . ಸಂ . 


ಪದನಾಮ 


ಜನ್ಮ ದಿನಾಂಕ 


ನಿವೃತ್ತಿಯ 
ದಿನಾಂಕ 


ಶ್ರೀಯುತರು 


1. 


ಶ್ರೀ ಪರಮಶಿವಯ್ಯ 


ಸ . ಅ . ಸಂ 


10 - 01 - 1951 


31 - 01 - 2011 


2. | ಶ್ರೀ ನಾಯಕ್, ಕೆ . ಎಸ್ 


ಉ . ಅ . ಸಂ 


15 - 02 - 1951 


28 - 02 - 2011 


೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪ , ೨೦೧೦ 


ಭಾಗ - ೨ 


3 . | ಶ್ರೀ ಕನೋಜ್ ಆರ್. ಬಿ 


ಸ . ಅ . ಸಂ 


05 - 03 - 1951 


31 - 03 - 2011 


ಶ್ರೀ ಶ್ರೀನಿವಾಸ ಬಿ . ಟಿ 


ಸ. ಅ . ಸಂ 


14 - 03 - 1951 


31 - 03 - 2011 


5 . | ಶ್ರೀ ಹೊಸಮನಿ. ಡಿ . ಎಸ್ . ಆರ್ 


ಉ . ಅ . ಸಂ 


16 - 03 - 1951 


31 - 03 - 2011 


6. | ಶ್ರೀ ಮಂಜುನಾಥ ಹೊಬ್ಬಿದಾರ್ 


ಉ . ಅ . ಸಂ 


20 - 03 - 1951 


31 - 03 - 2011 


7. 


ಶ್ರೀ ವಿಠೋಬರಾವ್. ಹೆಚ್. ಹೆಚ್. 


ಆಡಳಿತ ಸಹಾಯಕ 


01 - 04 - 1951 


31 - 03 - 2011 


8. 


| 


ಆಡಳಿತಾಧಿಕಾರಿ 


10 - 04 - 1951 


30 - 04 - 2011 


ಶ್ರೀ ನಾರಾಯಣಪ್ಪ , ಎನ್ 
ಶ್ರೀ ಮಾಳಗಿಮನಿ ವೈ .ಆರ್. 


ಆಡಳಿತ ಸಹಾಯಕ 


01 - 06 - 1951 


31 - 05 - 2011 


10 . 


ಶ್ರೀ ನಾಯಕ್ . ಎ , ಎಲ್ 


ಉ . ಅ . ಸಂ 


20 - 06 - 1951 


30 - 06 -2011 


11. 


01 - 07 - 1951 


30 - 06 - 2011 


| ಶ್ರೀ ನಂಜಾರೆಡ್ಡಿ. ವಿ . 
ಶ್ರೀ ರಾಜು. ಬಿ 


ವ್ಯವಸ್ಥಾಪಕರು 
ಸ. ಅ . ಸಂ 


12 . 


27 - 07 - 1951 


31 - 07 - 2011 


13 . 


| 


ಉ . ಅ. ಸಂ 


28 - 07 -1951 


31 - 07 -2011 


ಶ್ರೀ ಪುಟ್ಟಸ್ವಾಮಿ 
ಶ್ರೀ ಜಿತಗೊಂಡ ಶಿವಾಜಿ 


14 . 


ಶ್ರೀ ಜಲ 


12 - 08 - 1951 


31 - 08 - 2011 


ವ್ಯವಸ್ಥಾಪಕರು 
ಉ . ಅ . ಸಂ 


15 . 


ಶ್ರೀ ಬಾಳಗಿ, ಎಂ . ಎಸ್ 


31 - 08 - 1951 


31 - 08 - 2011 


16 . 


ಉ . ಅ . ಸಂ 


18 - 09 - 1951 


30 - 09 - 2011 


ಆಡಳಿತ ಅಧಿಕಾರಿ 


| 05 - 10 - 1951 


31- 10 - 2011 


ಶ್ರೀ ಚಿಕ್ಕನಾರಾಪ್ಪ. ಬಿ.ಎನ್. 
17 . ಶ್ರೀ ಕೃಷ್ಣಮೂರ್ತಿ ಜಿ. 
18 . | ಶ್ರೀ ಗುಜಮಾಗಡಿ ಹೆಚ್.ಹೆಚ್. 
19 . | ಶ್ರೀ ಪಾಟೀಲ್.ಎನ್. ವೈ 


02 - 11 - 1951 


30 - 11 - 2011 


ವ್ಯವಸ್ಥಾಪಕರು 
ಆಡಳಿತ ಸಹಾಯಕ 


05 - 11 - 1951 


30 - 11 - 2011 


ಪಿ. ಆರ್. 1512 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 92 CHUSIA 2010, Bangalore , Dated 25th September 2010 


Sri P . T. Kulkarni, Deputy Chief Electoral Officer & Ex-Officio Deputy Secretary to Government, D .P . A .R . (Elections) is 
sanctioned combined leave as follows : 

1 . Earned Leave for 30 days W .e .f. 25 - 10- 2010 to 23 -11- 2010 (bdi). 
2 . Commuted Leave for 39 days W .e.f. 24 -11 - 2010 to 01- 01- 2011 ( bdi). 

Sri T. Shamaiah , Joint Chief Electoral Officer & Ex -Officio Deputy Secretary to Government, D . P .A .R . (Elections) is 
placed in additional charge of the duties of the post of Deputy Chief Electoral Officer & Ex. Officio Deputy Secretary to 
Government, during the absence on leave of Sri P .T. Kulkarni. 

Certified that Sri P . T. Kulkarni would have continued to officiate as Deputy Chief Electoral Officer & Ex- Officio Deputy 
Secretary to Government, but for his proceeding on leave . 

By Order and in the Name of the Governor of Karnataka, 


C . S . SURANJANA , 


Chief Electoral Officer & 
Ex-Officio Principal Secretary to Government, 

DP & AR (Elections) 


P . R . 1513 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪, ೨೦೧೦ 


೬೦೭ 


ಭಾಷಾಂತರ ನಿರ್ದೇಶನಾಲಯ 

- ಅಧಿಕೃತ ಜ್ಞಾಪನ 
ಸಂಖ್ಯೆ : ಭಾನಿ /55 / ಆಡಳಿತ/ ಮುಂಬಡ್ತಿ/ 2010, ಬೆಂಗಳೂರು, ದಿನಾಂಕ: 01ನೇ ಅಕ್ಟೋಬರ್, 2010 
ಭಾಷಾಂತರ ನಿರ್ದೇಶನಾಲಯದ ಈ ಕೆಳಕಂಡ ಭಾಷಾಂತರಕಾರರ ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 11400 - 21600ರ ಸಂಶೋಧನಾಧಿಕಾರಿ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರುಗಳ 
ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಶ್ರೀ ಹೆಚ್ . ವೂಲೆಪ್ಪ , ಭಾಷಾಂತರಕಾರರು (ಕನ್ನಡ) . ಶ್ರೀ ಜಿ. ಚನ್ನಬಸಪ್ಪ , ಸಂಶೋಧನಾಧಿಕಾರಿ ಇವರ 
ಭಾಷಾಂತರ ನಿರ್ದೇಶನಾಲಯ 

ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ ಭಾಷಾಂತರ 

ನಿರ್ದೇಶನಾಲಯ 
ಶ್ರೀ ಜಿ. ಗಂಗರಾಜು, ಭಾಷಾಂತರಕಾರರು ( ಕನ್ನಡ) | ಶ್ರೀ ಜಿ. ಮಹದೇವ್, ಸಂಶೋಧನಾಧಿಕಾರಿ ಇವರ 
ಭಾಷಾಂತರ ನಿರ್ದೇಶನಾಲಯ 

ಮುಂಬಡ್ತಿಯಿಂದ ತೆರವಾದ ಹುದ್ದೆ ಭಾಷಾಂತರ 
ನಿರ್ದೇಶನಾಲಯ 


6GH 


ಡಾ || ಕೆ.ಎಸ್ . ಗೀತಾ, 
ಪಿ . ಆರ್ , 1514 

ನಿರ್ದೇಶಕರು. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 302 ಎಲ್‌ಇಟಿ 2010, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್, 2010 
ಶ್ರೀ ಗುರುದಾಸ ಎಂ . ಭಟ್ , ಅಪರ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ ಪ್ರಸ್ತುತ ನಿಯೋಜನೆಯ ಮೇರೆಗೆ ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿ , ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂಪಡೆದು 
ದಿನಾಂಕ: 30 - 09 - 2010 ರಂದು ವಯೋ ನಿವೃತ್ತಿ ಹೊಂದಲಿರುವ ಶ್ರೀ ಎಸ್. ಮಂಜುನಾಥ ಶಾಸ್ತಿ , ಅಪರ ಕಾರ್ಮಿಕ ಆಯುಕ್ತರು ( ಆಡಳಿತ), 
ಇವರ ಸ್ಥಾನಕ್ಕೆ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಅಲ್ಲದೆ ಈ ಅಧಿಕಾರಿಯವರನ್ನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿಯ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು .ಎನ್ . ನಾಗೇಂದ್ರ , 
ಪಿ . ಆರ್ , 1515 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
HIGH COURT OF KARNATAKA 

NOTIFICATION 
No : GOB (1) 92 /2010 , Bangalore, Dated 1st October 2010 


PART -1 


In exercise of the powers conferred by Sub -Section (3 ) of Section 11 of the Bangalore City Civil Courts Act, 1979 the 
High Court of Karnataka hereby designates the following Judges of the Bangalore City Civil Court, mentioned in Column No . 2 of 
the table below , as the Vacation City Civil Judge , for hearing of all the matters which required to be immediately and promptly 
dealt with during Dasara Vacation of 2010 for the periods mentioned in Column No. 4 of the table below , 

TABLE 


Period 


Sl. No. 


Designation 


City Civil Court 


From 


To 


- 


2 


4 


1 , 


Bangalore 


11 -10- 2010 


14 -10- 2010 


XXIV Addl. City Civil and 
Sessions Judge, Bangalore 
VII Addl. City Civil & Sessions 
Judge , Bangalore 


2 , 


Bangalore 


15-10- 2010 


೬೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೪ , ೨೦೧೦ 


ಭಾಗ- ೨ 


PART- 11 
In exercise of the powers conferred under Sub -Section ( 3) (a) of Section 11 of the Bangalore City Civil Courts Act, 
1979, the Vacation City Civil Judge are directed to dispose of urgent civil matters in which injunction , stay of proceedings and 
attachment orders etc., are sought for during the Dasara Vacation of 2010 . 

PART- III 
In exercise of the powers conferred under Sub-Section (3) (c) of Section 11 of the Bangalore City Civil Courts Act, 1979 
the Vacation City Civil Judge are directed to exercise the same administrative control over the staff of the City Civil Court, 
Bangalore, that are being exercised by the Principal City Civil and Sessions Judge, Bangalore , during the period of Dasara 
Vacation of 2010 , in the absence of Prl. City Civil and Sessions Judge, Bangalore in the headquarters. 

By Order of the High Court, 

_ R . B . BUDIHAL 
P . R .1516 

Registrar General. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 180 ಪೊಸಿಪ 2010, ಬೆಂಗಳೂರು, ದಿನಾಂಕ: 11ನೇ ಅಕ್ಟೋಬರ್ , 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 169 ಪೊಸಿಪ 2006, ದಿನಾಂಕ 26 - 07 - 2006ರ ಪ್ರಕಾರ ಕರ್ನಾಟಕ ಲೋಕಸೇವಾ 
ಆಯೋಗದ ಮೂಲಕ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು , 1997 ರಡಿಯಲ್ಲಿ ಸಹಾಯಕ 
ಕಮಾಂಡೆಂಟ್ ಹುದ್ದೆಗೆ ನೇರ ನೇಮಕಾತಿಗೊಂಡು ಶ್ರೀ ಕೆ.ಎಸ್. ರಘುನಾಥ್ ರವರು ದಿನಾಂಕ : 01 - 08 -2006ರಂದು ಕರ್ತವ್ಯಕ್ಕೆ ಹಾಜರಾಗಿದ್ದು 
ದಿನಾಂಕ : 01- 02 - 2009 ರಂದು 24 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ 
( ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 5 (1)( ಎ) ರ ಪ್ರಕಾರ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಟಿ.ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1517 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 80 ಪಿಪಿಸಿ 2010, ಬೆಂಗಳೂರು, ದಿನಾಂಕ: 08ನೇ ಅಕ್ಟೋಬರ್, 2010 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಮುಖ್ಯಸ್ಥರು, ಅರಣ್ಯ ಪಡೆ), ಬೆಂಗಳೂರು ಇವರ ಕಛೇರಿ ಆದೇಶ ಸಂಖ್ಯೆ : 103/2010 -11 , 
ದಿನಾಂಕ : 06 -10 -2010ರಲ್ಲಿ ಶ್ರೀ ಕಣದಾಳೆ ಎಸ್. ಎಂ ., ವಲಯ ಅರಣ್ಯ ಅಧಿಕಾರಿ ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 

ಆದ್ದರಿಂದ ಶ್ರೀ ಕಣದಾಳೆ ಎಸ್. ಎಂ ., ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ವಲಯ ಅರಣ್ಯ ಅಧಿಕಾರಿ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ.ಕೃಷ್ಣಪ್ಪನವರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1518 

ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 240 ಆಸೇವ 2010, ಬೆಂಗಳೂರು, ದಿನಾಂಕ: 05ನೇ ಅಕ್ಟೋಬರ್, 2010 
ಶ್ರೀ ಅಬ್ದುಲ್ ಖಯೂಂ, ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬೀದರ್ 
ಜಿಲ್ಲೆ, ಬೀದರ್ , ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ 
ಜಿಲ್ಲಾಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , (Bangalore- Mysore Infrastructure Corridor Project), ಬೆಂಗಳೂರು- ಖಾಲಿ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ . ಸು . ಇಲಾಖೆ (ಸೇವೆಗಳು - 2 ). 


ಪಿ . ಆರ್‌ . 1520 


